WPP-47 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಮೇ ೨೪, ೨೦೧೨ ( ಜ್ಯೇಷ್ಠ ೩, ಶಕ ವರ್ಷ ೧೯೩೪) ಸಂಚಿಕೆ ೨೧ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 


ಸಂಖ್ಯೆ ಕ 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಿಆಸುಇ 124 ಸಅಸೇ 2012, ಬೆ೦ಗಳೂರು, ದಿನಾಂಕ : 28ನೇ ಏಪ್ರಿಲ್‌, 2012. 


ಶ್ರೀ ವಿ. ಕುಮಾರ್‌, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ 285(1)(b)ರನ್ವಯ ದಿನಾಂಕ 30-4-2012ರ 
ಅಪರಾಹ್ನದಿ೦ದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿ ನೀಡಲಾಗಿದೆ. 


ಪಿ.ಆರ್‌. 663 


ಸಂಖೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


್ಯೈ : ಸಿಆಸುಇ 229 ಸಅಸೇ 2012, ಬೆಂಗಳೂರು, ದಿನಾಂಕ : 28ನೇ ಏಪ್ರಿಲ್‌, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 224 ಸಅಸೇ 2011, ದಿನಾಂಕ 2-1-2012ರಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು 


ಶ್ರ 


ಪಂಚಾಯತ್‌, ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ಇಲ್ಲಿಗೆ ನಿಯೋಜಿಸಲಾಗಿದ್ದ ಶ್ರೀ ಬಿ.ಬಿ. ದೇವೂರ್‌, ಸರ್ಕಾರದ ಉಪ ಕಾರ್ಯದರ್ಶಿ, ಕರ್ನಾಟಕ 
ಸರ್ಕಾರದ ಸಚಿವಾಲಯ ಇವರ ಸೇವೆಯನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆಯಲಾಗಿದೆ. ಅಧಿಕಾರಿಯು ಕೂಡಲೇ ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-ಇ) ಶಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಸೂಚಿಸಿದೆ. 


ಪಿ.ಆರ್‌. 664 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


(೪೦೯) 


೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 51 ಆಸೇವ 2012, ಬೆಂಗಳೂರು, ದಿನಾಂಕ : 30ನೇ ಏಪ್ರಿಲ್‌, 2012. 


ಶ್ರೀ ವಿ. ಮೋಹನ್‌ ಕುಮಾರ್‌, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, (ನೇಮಕಾತಿ ನಿರೀಕ್ಷಣೆಯಲ್ಲಿ) ಇವರನ್ನು ಅಧಿಸೂಚನೆ ಸಂಖ್ಯೆ : 
ಸಿಆಸುಇ 51 ಆಸೇವ 2012 ದಿನಾಂಕ: 28-04-2012ರಲ್ಲಿ ಮುಖ್ಯ ಆಡಳಿತಾಧಿಕಾರಿ, ಮೈಸೂರು, ಸಕ್ಕರೆ ಕಾರ್ಲಾನೆ ನಿಯಮಿತ, ಬೆಂಗಳೂರು, ಹುದ್ದೆಗೆ 
ನೇಮಿಸಿರುವುದನ್ನು ಮಾರ್ಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರನ್ನು 
ಜನರಲ್‌ ಮ್ಯಾನೇಜರ್‌, ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು (K-B!TS) ಬೆಂಗಳೂರು ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 665 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 77 ಆಸೇವ 2012, ಬೆಂಗಳೂರು, ದಿನಾಂಕ : 30ನೇ ಏಪ್ರಿಲ್‌, 2012. 


ಈ ಕೆಳಕಂಡ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ/ ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 








ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಸ್‌ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸಂಖ್ಯೆ ಶ್ರೀ/ಶ್ರೀಮತಿ 
I; ಡಿ. ಬಸವರಾಜು, ನಿರ್ದೇಶಕರು, ಸರ್ವಶಿಕ್ಷಣ ಅಭಿಯಾನ, ಬೆಂಗಳೂರು-ಖಾಲಿ ಹುದ್ದೆ 


ಆಯ್ಕೆ ಶ್ರೇಣಿ, ಪ್ರಧಾನ ವ್ಯವಸ್ಥಾಪಕರು (ಆಡಳಿತ) 
ಕೆ.ಎಸ್‌.ಎಸ್‌.ಐ.ಡಿ.ಸಿ, ರಾಜಾಜಿನಗರ ಬೆಂಗಳೂರು 








2. | ಎಸ್‌.ಪಿ. ಕುಲಕರ್ಣಿ, ಜನರಲ್‌ ಮ್ಯಾನೇಜರ್‌, ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ 
ಆಯ್ಕೆ ಶ್ರೇಣಿ, ಆಡಳಿತಾಧಿಕಾರಿ, ಕರ್ನಾಟಕ ಪರೀಕ್ಷಾ ಸೇವೆಗಳು (K-BITS) ಬೆ೦ಗಳೂರು- ಶ್ರೀ.ವಿ.ಮೋಹನ್‌ ಕುಮಾರ್‌, 
ಪ್ರಾಧಿಕಾರ (೦೯7), ಬೆಂಗಳೂರು. ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ ಇವರ ನಿವೃತ್ತಿಯಿಂದ ತೆರವಾದ 

ಸ್ಥಾನದಲ್ಲಿ 

3. ಕೆ. ಜ್ಯೋತಿ, ಆಡಳಿತಾಧಿಕಾರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ (೦೯7), ಬೆಂಗಳೂರು. 


ಹಿರಿಯ ಶ್ರೇಣಿ, ವಿಶೇಷ ಭೂಸ್ವಾಧೀನಾಧಿಕಾರಿ, ಬೃಹತ್‌ | ಶ್ರೀ ಎಸ್‌.ಪಿ. ಕುಲಕರ್ಣಿ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ರವರ ಸ್ಥಾನದಲ್ಲಿ 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 666 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 68 ಎಸ್‌ಐಎಸ್‌ 2012, ಬೆಂಗಳೂರು, ದಿನಾಂಕ: 05ನೇ ಮೇ, 2012 
ಶ್ರೀ ಪಿ. ಎನ್‌. ಶ್ರೀನಿವಾಸಾಚಾರಿ, ಐ.ಎ.ಎಸ್‌., ಸರ್ಕಾರದ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ), ಇವರಿಗೆ ದಿನಾಂಕ 
: 14-05-2012 ರಿಂದ 19-05-2012ರವರೆಗೆ 06 ದಿನಗಳ ಗಳಿಕೆ ರಜೆಯನ್ನು ವೈಯಕ್ತಿಕ ನೆಲೆಯಲ್ಲಿ ಮಂಜೂರು ಮಾಡಲಾಗಿದೆ. 


ಶ್ರೀ ಪಿ. ಎನ್‌. ಶ್ರೀನಿವಾಸಾಚಾರಿ, ಐ.ಎ.ಎಸ್‌. ಇವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, 
ಇವರನ್ನು ಸದರಿ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ೪೧೧ 





ಶ್ರೀ ಪಿ. ಎನ್‌. ಶ್ರೀನಿವಾಸಾಚಾರಿ, ಐ.ಎ.ಎಸ್‌., ಇವರ ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಕಾರ್ಯದರ್ಶಿ, ಜಲಸಂಪನ್ಮೂಲ 
ಇಲಾಖೆ (ಸಣ್ಣ ನೀರಾವರಿ), ಈ ಹುದ್ದೆಯಲ್ಲೇ ಸ್ಥಾನಾಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು. ಹೆಚ್‌. ನಾರಾಯಣಸ್ವಾಮಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 699 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 24 SIS 2012, Bangalore, Dated 05th May, 2012 


Sri P. N. Sreenivasachary IAS, Secretary to Government, Water Resources Department (Minor Irrigination) in placed in 
additional charge of the post of Secretary to Government, Urban Development Department (Municipalities & Urban Development 
Authorities) during the Phase-IV Mid-Career Training period of Sri Arvind Srivastava, IAS, relieving Sri B. A. Harish Gowda, IAS of 
additional charge. 

By Order and in the name of the Governor of Karnataka, 
U. H. Narayanaswamy, 
Under Secretary to Government, 
P.R. 700 Department of Personnel and Administrative Reforms (Services-l). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 130 ಪಿಪಿಇ 2012, ಬೆಂಗಳೂರು, ದಿನಾಂಕ: 27ನೇ ಏಪ್ರಿಲ್‌, 2012 


ವಿಷಯ: ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ 2013ನೇ ವರ್ಷದಲ್ಲಿ ವಯೋನಿವೃತ್ತಿ 
ಹೊಂದಲಿರುವ ಅಧಿಕಾರಿಗಳಿಗೆ ಅನುಮತಿಯನ್ನು ನೀಡುವ ಬಗ್ಗೆ. 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ 2013ನೇ ವರ್ಷದಲ್ಲಿ ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ 
ಅಧಿಕಾರಿಗಳಿಗೆ ಅಂಕಣ (4)ರಲ್ಲಿ ನಮೂದಿಸಿರುವ ದಿನಾಂಕಗಳಂದು ವಯೋನಿವೃತ್ತಿ ಹೊಂದಲು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಯ 
ನಿಯಮ 95ರ ಅನುಸಾರ ಅನುಮತಿ ನೀಡಲಾಗಿದೆ. 














ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕಛೇರಿಯ ವಿಳಾಸ ವಯೋನಿವೃತ್ತಿ ಹೊಂದಲು 
ಸಂಖ್ಯೆ ಶ್ರೀ/ಶ್ರೀಮತಿ ಸು ಅನುಮತಿ ನೀಡಿರುವ ದಿನಾಂಕ 
1 2 3 4 
1) ಆರ್‌. ಐ. ನಲಬಂದ್‌, 08-01-1953 31-01-2013 
ಕಾನೂನು ಸಲಹೆಗಾರರು, ಸಿ.ಐ.ಡಿ. ಬೆಂಗಳೂರು 
2) ಬಿ. ಎಂ. ಕಾರಜೋಳ, 10-02-1953 28-02-2013 


ಸರ್ಕಾರಿ ಅಭಿಯೋಜಕರು, 5ನೇ ತ್ವರಿತ ಗತಿ ನ್ಯಾಯಾಲಯ, 
ಬೆ೦ಗಳೂರು ಗ್ರಾಮಾಂತರ 

3) ಎಂ. ಹೆಚ್‌. ಇಟಗಿ, 28-02-1953 28-02-2013 
5ನೇ ಅಪರ ಸರ್ಕಾರಿ ಅಭಿಯೋಜಕರು, 4ನೇ ಅಧಿಕ ಸಿಟಿ ಸಿವಿಲ್‌ ಮತ್ತು 
ಸತ್ರ ನ್ಯಾಯಾಲಯ, ಬೆ೦ಗಳೂರು ನಗರ. 

4) ಎಲ್‌. ಜೆ. ಕೋಳೇಕರ್‌, 05-03-1953 31-03-2013 
ಕಾನೂನು ಅಧಿಕಾರಿ (ಕಿರಿಯ), ಕಾನೂನು ಅಧಿಕಾರಿ (ಹಿರಿಯ), 
ಬೆಳಗಾವಿ ವಿಭಾಗ, ಬೆಳಗಾವಿ 



















































































೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ಭಾಗ-೨ 
ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕಛೇರಿಯ ವಿಳಾಸ ವಯೋನಿವೃತ್ತಿ ಹೊಂದಲು 
ಸಂಖ್ಯೆ ಶ್ರೀ/ಶ್ರೀಮತಿ ಇನ್ನ ಅನುಮತಿ ನೀಡಿರುವ ದಿನಾಂಕ 

5) ಎಸ್‌. ಕೆ. ಹುಚರೆಡ್ಡಿ, 06-03-1953 31-03-2013 
ಸರ್ಕಾರಿ ಅಭಿಯೋಜಕರು, 3ನೇ ತ್ವರಿತ ಗತಿ ನ್ಯಾಯಾಲಯ, ಬೆ೦ಗಳೂರು ನಗರ. 

6) ಎಸ್‌. ಪರಶಿವಮೂರ್ತಿ, 10-03-1953 31-03-2013 
ಕಾನೂನು ಅಧಿಕಾರಿ (ಕಿರಿಯ), ಪೊಲೀಸ್‌ ಆಯುಕ್ತರ ಕಛೇರಿ, ಬೆ೦ಗಳೂರು ನಗರ. 

7) ಕೆ. ಗೋವಿಂದರಾಜು, 10-03-1953 31-03-2013 
ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಮೈಸೂರು. 

$) ಜೆ. ಐ. ಕಿತ್ತೂರು, 01-04-1953 31-03-2013 
ಅಭಿಯೋಗ ಉಪನಿರ್ದೇಶಕರು, ಡಿ.ಜಿ. ಮತ್ತು ಐ.ಜಿ.ಪಿ. ಕಛೇರಿ, 
ಬೆ೦ಗಳೂರು ನಗರ (ನಿಯೋಜನೆ ಮೇರೆಗೆ) 

9) ಕೆ. ಜಿ. ವೆಂಕಟರವಣಪ್ಪ, 05-04-1953 30-04-2013 
ಕಾನೂನು ಸಲಹೆಗಾರರು, ಪೊಲೀಸ್‌ ಆಯುಕ್ತರ ಕಛೇರಿ, 
ಬೆ೦ಗಳೂರು ನಗರ (ನಿಯೋಜನೆ ಮೇರೆಗೆ) 

10) ಹೆಚ್‌. ಆರ್‌. ರೇಣುಕ, 19-04-1953 30-04-2013 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, ಬೆ೦ಗಳೂರು. 

11) ಎಂ. ಹೆಚ್‌. ಹತ್ತರಕಿಹಾಳ್‌, 10-05-1953 31-05-2013 
ಕಾನೂನು ಅಧಿಕಾರಿ (ಕಿರಿಯ), ಕಾನೂನು ಅಧಿಕಾರಿ (ಹಿರಿಯ), 
ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗ 

12) ಬಿ. ಸಿ. ಶಿವರುದ್ರಸ್ವಾಮಿ, 17-05-1953 31-05-2013 
ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೋಲಾರ. 

13) ಎಸ್‌. ಎಸ್‌. ಅರಹುಣಸಿ, 01-06-1953 31-05-2013 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ. 

14) ಎಸ್‌. ಬಿ. ಅರಳೀಕಟ್ಟಿ, 01-06-1953 31-05-2013 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೆ೦ಗಳೂರು 

15) ಹೆಚ್‌. ಜಿ. ಬಣಕಾರ್‌, 01-06-1953 31-05-2013 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ದಾವಣಗೆರೆ. 

16) ಎಸ್‌. ಎನ್‌. ಭೂಸಣ್ಣವರ್‌, 01-06-1953 31-05-2013 
ಕಾನೂನು ಅಧಿಕಾರಿ (ಹಿರಿಯ), ಬೆಳಗಾವಿ ವಿಭಾಗ, ಬೆಳಗಾವಿ. 

17) ಇ. ಎಂ. ಬಣಕಾರ್‌, 01-06-1953 31-05-2013 
ಸರ್ಕಾರಿ ಅಭಿಯೋಜಕರು, 2ನೇ ತ್ವರಿತ ಗತಿ ನ್ಯಾಯಾಲಯ, ಬಿಜಾಪುರ. 

18) ಕೆ. ಕೆ. ಸೀತಾರಾಮ, 02-06-1953 30-06-2013 
ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತರ, ಕಛೇರಿ, 
ಬೆ೦ಗಳೂರು (ನಿಯೋಜನೆ ಮೇರೆಗೆ) 

19) ಎಂ. ಆರ್‌. ರಾಥೋಡ್‌, 20-06-1953 30-06-2013 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಶಿವಮೊಗ್ಗ. 

20) |ಜೆ. ವಿ. ನಾಯಕ್‌, 22-06-1953 30-06-2013 
ಕಾನೂನು ಅಧಿಕಾರಿ (ಹಿರಿಯ), ಮಂಗಳೂರು ವಿಭಾಗ, ಮಂಗಳೂರು. 

21) (ಸಿ. ಎ. ರವೀಂದ್ರ, 22-06-1953 30-06-2013 
ಕಾನೂನು ಅಧಿಕಾರಿ (ಕಿರಿಯ) ಪೊಲೀಸ್‌ ಆಯುಕ್ತರ ಕಛೇರಿ, ಬೆ೦ಗಳೂರು ನಗರ 




















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ೪೧೩ 








ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕಛೇರಿಯ ವಿಳಾಸ ವಯೋನಿವೃತ್ತಿ ಹೊಂದಲು 
ಸಂಖ್ಯೆ ಶ್ರೀ/ಶ್ರೀಮತಿ ಸನ್ನ ಅನುಮತಿ ನೀಡಿರುವ ದಿನಾಂಕ 
22) | ಎನ್‌. ನರಸಾರೆಡ್ಡಿ, 03-09-1953 30-09-2013 

ಅಪರ ಸರ್ಕಾರಿ ಅಭಿಯೋಜಕರು, 

ವಿಶೇಷ ನ್ಯಾಯಾಲಯ, (ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕಾಯಿದೆ), 
ಬೆಂಗಳೂರು. 

23) | ಐ. ಬಿ. ಚೌಧರಿ, 15-10-1953 31-10-2013 
ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೊಪ್ಪಳ. 











24) ಎಸ್‌. ಎಸ್‌. ಪಾಟೀಲ್‌, 26-10-1953 31-10-2013 
2ನೇ ಅಪರ ಸರ್ಕಾರಿ ಅಭಿಯೋಜಕರು, 15ನೇ ಅಧಿಕ ಸಿಟಿ ಸಿಎಲ್‌ ಮತ್ತು 
ಸತ್ರ ನ್ಯಾಯಾಲಯ, ಬೆಂಗಳೂರು. 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 701 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 20 ಪಿಪಿಇ 2012, ಬೆಂಗಳೂರು, ದಿನಾಂಕ: 03ನೇ ಮೇ, 2012 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ (ಹಿರಿಯ) ಹುದ್ದೆಯಲ್ಲಿ 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 32ರಡಿ ಸ್ಪತಂತ್ರ ಪ್ರಭಾರದ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಗಳಿಗೆ ದಿನಾಂಕ : 
04-11-2011ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 360 ಪಿಪಿಇ 2010ರಲ್ಲಿ ಉತ್ತರಾನ್ವಯವಾಗಿ ಸ್ಥಾನಪನ್ನ ಬಡ್ತಿ ನೀಡಿದ್ದು, ಈ ಕೆಳಕಂಡ 
ತಃಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಹಾಗೂ ಪಿಂಚಣಿಗಳ ಕ್ರಮಬದ್ಧತೆ) 
ನಿಯಮಗಳು, 1978ರ ನಿಯಮ 2(3)ರ ಅನ್ವಯ ಅವರ ಹೆಸರಿನ ಮುಂದೆ ಅಂಕಣ (3)ರಲ್ಲಿ ನಮೂದಿಸಿರುವ ದಿನಾಂಕಗಳಿಂದ ಪೂರ್ವಾನ್ವಯವಾಗಿ 
ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ರೂ. 18150-450-19500-525-22650-600-26250-675-26925ರ ವೇತನ ಶ್ರೇಣಿಯ ಸರ್ಕಾರಿ 
ಅಭಿಯೋಜಕರು/ಕಾನೂನು ಅಧಿಕಾರಿ (ಹಿರಿಯ) (ಗ್ರೂಪ್‌-"ಎ') (ಹಿರಿಯ ಶ್ರೇಣಿ) ಹುದ್ದೆಗೆ ಸ್ತಾನಪನ್ನ ಬಡ್ತಿ ನೀಡಿದೆ. 








ಕ್ರಮ ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಪೂರ್ವಾನ್ಹಯವಾಗಿ ಸ್ಥಾನಪನ್ನ 
ಸಂಖ್ಯೆ ಶ್ರೀ/ಶ್ರೀಮತಿ ಬಡ್ತಿ ನೀಡಿದ ದಿನಾಂಕ 
1) | ಸಿ. ವೆಂಕಟರಮಣಸ್ವಾಮಿ, 04-07-2007 


ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಂಗಳೂರು. 





2) ದೇವಾಪುರ ವೆಂಕಣ್ಣ, 16-07-2007 
ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೀದರ್‌. 





3) | ಎಸ್‌. ಸಿ. ಚಿನಿವಾಲ್‌, 07-07-2007 
ಕಾನೂನು ಅಧಿಕಾರಿ (ಹಿರಿಯ), ಮೈಸೂರು ವಿಭಾಗ, ಮೈಸೂರು. 








4) ಪುಷ್ಪಾ ಎಸ್‌. ನಾಯಕ್‌, 28-06-2007 
ಕಾನೂನು ಅಧಿಕಾರಿ (ಹಿರಿಯ), ಒಳಾಡಳಿತ ಇಲಾಖೆ, ವಿಧಾನ ಸೌಧ, ಬೆ೦ಗಳೂರು. 
5) ಕೆ. ರುದ್ರಸ್ವಾಮಿ, 28-06-2007 


ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕಾರವಾರ. 





6) . ಎಸ್‌. ಘೋರಡೆ, 03-07-2007 


ಎ 
ಸರ್ಕಾರಿ ಅಭಿಯೋಜಕರು, 4ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಗುಲ್ಬರ್ಗ. 


ಎಂ ಡು 













































































೪೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ಭಾಗ-೨ 
ಕ್ರಮ ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಪೂರ್ವಾನ್ವಯವಾಗಿ ಸ್ಥಾನಪನ್ನ 
ಸಂಖ್ಯೆ ಶ್ರೀ/ಶ್ರೀಮತಿ ಬಡ್ತಿ ನೀಡಿದ ದಿನಾಂಕ 

7) | ಲಮಾಣಿ ರಾಮಚಂದ್ರ ನಾರಾಯಣ, 03-07-2007 
ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೀದರ್‌ 

8) ಬಿ. ರಂಗಯ್ಯ, 11-07-2007 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಯಚೂರು. 

9) ತಳವಾರ್‌ ಅಶೋಕ ಮಹಾದೇವಪ್ಪ, 13-07-2007 
8ನೇ ಅಪರ ಸರ್ಕಾರಿ ಅಭಿಯೋಜಕರು, 20ನೇ ಅಧಿಕ ಸಿಟಿ ಸಿವಿಲ್‌ ಮತ್ತು ಸತ್ರ ನ್ಯಾಯಾಲಯ, 
ಬೆ೦ಗಳೂರು. 

10) | ವಾಜಂತ್ರಿ ಬಸವಣ್ಣೆಪ್ಪ ಶೆಟ್ಟಪ್ಪ, 11-08-2007 
ನಿವೃತ್ತ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಿಜಾಪುರ. 

11) ರಾಥೋಡ್‌ ರಾಮಸಿಂಗ್‌, 07-07-2007 
ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ. 

12) | ಎಂ. ಆರ್‌. ರಾಥೋಡ್‌, 02-07-2007 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಶಿವಮೊಗ್ಗ 

13) ಬಿ. ಸಿ. ಶಿವರುದ್ರಸ್ವಾಮಿ, 02-07-2007 
ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೋಲಾರ. 

14) ನಾಯಕ್‌ ಅಶೋಕ್‌ ನಾರಾಯಣ್‌, 05-07-2007 
ನಿವೃತ್ತ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಮಗಳೂರು. 

15) |ಬಿ. ಎಂ. ಕಾರ್ಜೋಳ್‌, 20-07-2007 
ಸರ್ಕಾರಿ ಅಭಿಯೋಜಕರು, 5ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ. 

16) ಇ. ಎಂ. ಬಣಕಾರ್‌, 01-07-2007 
ಸರ್ಕಾರಿ ಅಭಿಯೋಜಕರು, 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಬಿಜಾಪುರ. 

17) ಟಿ. ನಾಗರಾಜರೆಡ್ಡಿ, 05-08-2008 
ಸರ್ಕಾರಿ ಅಭಿಯೋಜಕರು, ತ್ವರಿತ ವಿಲೇವಾರಿ ನ್ಯಾಯಾಲಯ, ಕೆ.ಜಿ.ಎಫ್‌. 

18) ನಾರಾಯಣ ಮಂಜುನಾಥ ಹೆಗಡೆ, 29-08-2008 
ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಶಿವಮೊಗ್ಗ. 

19) | ಅಣ್ಣಾಸಾಹೇಬ್‌ ಅಪ್ಪಾಸಾಹೇಬ ಪಾರಶೆಟ್ಟ, 07-08-2008 
ಸರ್ಕಾರಿ ಅಭಿಯೋಜಕರು, 5ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಮೈಸೂರು. 

20) | ಆರ್‌. ಎನ್‌. ಮಠ, 14-08-2008 
ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಿಜಾಪುರ. 

2) (ಜೆ. ವಿ. ನಾಯ್ಕ, 22-08-2008 
ಕಾನೂನು ಅಧಿಕಾರಿ (ಹಿರಿಯ), ಮಂಗಳೂರು ವಿಭಾಗ, ಮಂಗಳೂರು. 

22) | ಎಸ್‌. ಆರ್‌. ದೇಸಾಯಿ, 08-08-2008 
ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಾಗಲಕೋಟೆ. 

23) | ಬಿ. ಪಿ. ಹುಡೇದಗಡ್ಡಿ, 18-08-2008 
ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಾಮರಾಜನಗರ. 

24) | ಎಸ್‌. ಎ. ಹುದ್ದಾರ್‌, 14-08-2008 
ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ದಾವಣಗೆರೆ 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ೪೧೫ 











ಕ್ರಮ ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಪೂರ್ವಾನ್ವಯವಾಗಿ ಸ್ಥಾನಪನ್ನ 
ಸಂಖ್ಯೆ ಶ್ರೀ/ಶ್ರೀಮತಿ ಬಡ್ತಿ ನೀಡಿದ ದಿನಾಂಕ 
25) ಟಿ. ಎಸ್‌. ಗೋಪಿನಾಥ, 14-08-2008 


ಸರ್ಕಾರಿ ಅಭಿಯೋಜಕರು, ಚರ್ಚ ಬಾಂಬ್‌ ಬ್ಲಾಸ್ಟ್‌ ನ್ಯಾಯಾಲಯ, ಬೆಂಗಳೂರು. 





26) ಎಸ್‌. ಪಿ. ಕಂದಗಲ್‌, 12-08-2008 
ಸರ್ಕಾರಿ ಅಭಿಯೋಜಕರು, 4ನೇ ತ್ನರಿತ ವಿಲೇವಾರಿ ನ್ಯಾಯಾಲಯ, ಬೆಳಗಾವಿ. 





27) ಎಲ್‌. ಎಸ್‌. ಸುಳ್ಳದ್‌, 12-08-2008 
ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಕೊಪ್ಪಳ. 





28) ಪೂಜಾರಿ ರುದ್ರಪ್ಪ, 08-08-2008 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೋಲಾರ. 


fr) ಡು 








29) | ಲಲಿತಬಸವಣ್ಣೆಪ್ಪ ಸಂಗಣ್ಣವರ್‌, 20-08-2008 
ಕಾನೂನು ಅಧಿಕಾರಿ (ಹಿರಿಯ), ದಾವಣಗೆರೆ ವಿಭಾಗ, ದಾವಣಗೆರೆ. 
30) | ಪಂಚಪ್ಪ ಬೀಮಪ್ಪ ಧರೆಣ್ಣವರ್‌, 18-08-2008 


ಸರ್ಕಾರಿ ಅಭಿಯೋಜಕರು, 5ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 
(ವಿಶೇಷ ನ್ಯಾಯಾಲಯ) (ವರದಕ್ಷಿಣೆ ಸಾವು ಪ್ರಕರಣಗಳ ವಿಚಾರಣೆಗಾಗಿ), ಮೈಸೂರು. 





31) ಡಿ. ನಾರಾಯಣ, 25-08-2008 
ಸರ್ಕಾರಿ ಅಭಿಯೋಜಕರು, ವಿಶೇಷ ನ್ಯಾಯಾಲಯ (ಎಸ್‌.ಸಿ/ಎಸ್‌.ಟಿ), ಚಿತ್ರದುರ್ಗ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 702 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-'ಬಿ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 29 ಹೊಸಿಲಿ 2012, ಬೆಂಗಳೂರು, ದಿನಾಂಕ: 28ನೇ ಏಪ್ರಿಲ್‌, 2012 


ಶ್ರೀಮತಿ ಹೆಚ್‌. ಎನ್‌. ಅನ್ನಪೂರ್ಣ, ಸಹಾಯಕ ಆಡಳಿತಾಧಿಕಾರಿ, ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ, ಮೈಸೂರು ರವರಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1(ಎ)ರನ್ವಯ ಹಾಗೂ 285(2)ರಡಿಯಲ್ಲಿ ವಿಧಿಸಿರುವ ಷರತ್ತುಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು ದಿನಾ೦ಕ : 30-04-2012ರ ಅಪರಾಹ್ನದಿ೦ದ ಜಾರಿಗೆ ಬರುವಂತೆ ಸ್ವಇಚ್ಛಾ ನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಎನ್‌. ರವಿಪ್ರಕಾಶ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 703 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-"ಎ'). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಜ 16 ಭೂದಾಸೇ (1) 2012, ಬೆಂಗಳೂರು, ದಿನಾಂಕ: 03ನೇ ಮೇ, 2012. 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಭೂದಾಖಲೆಗಳ 


ಉಪನಿರ್ದೇಶಕರುಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


೪೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ಭಾಗ-೨ 











ಕ್ರಮ ಹೆಸರು, ಪದನಾಮ ಹಾಗೂ ಹಾಲಿ ಕರ್ತವ್ಯ 
| ವರ್ಗಾಯಿಸಿ ನೇಮಿಸಿರುವ ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ ಥಿ 
1 ಶ್ರೀ ಇ. ಪ್ರಕಾಶ್‌, ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ 


ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ | ಭೂದಾಖಲೆಗಳ ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಭೂದಾಖಲೆಗಳ ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, | ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು ಶ್ರೀ ಎಸ್‌. ರಾಜಾನಾಯ್ಕ್‌ 
ತುಮಕೂರು ಜಿಲ್ಲೆ, ತುಮಕೂರು ಇವರ ಸ್ಥಳಕ್ಕೆ. 





2 ಶ್ರೀ ಎಸ್‌. ರಾಜಾನಾಯ್ಕ್‌, ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ 
ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ | ಭೂದಾಖಲೆಗಳ ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಭೂದಾಖಲೆಗಳ ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, | ತುಮಕೂರು ಜಿಲ್ಲೆ, ತುಮಕೂರು ಶ್ರೀ ಇ. ಪ್ರಕಾಶ್‌ ಇವರ ಸ್ಥಳಕ್ಕೆ. 
ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು. 

















ಈ ಮೇಲಿನ ಭೂದಾಖಲೆಗಳ ಉಪನಿರ್ದೇಶಕರುಗಳನ್ನು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ 
ಬಿಡುಗಡೆಗೊಳಿಸುವಂತೆ ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ 
ಭೂದಾಖಲೆಗಳ ಉಪನಿರ್ದೇಶಕರುಗಳು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಂಕರಗೌಡ ಸಿ. ದೊಡ್ಡಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಪಿ.ಆರ್‌. 704 ಕಂದಾಯ ಇಲಾಖೆ (ಭೂಮಾಪನ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 07 ಭೂದಾಸೇ (1) 2011, ಬೆಂಗಳೂರು, ದಿನಾಂಕ: 03ನೇ ಮೇ, 2012. 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಭೂದಾಖಲೆಗಳ 
ಸಹಾಯಕ ನಿರ್ದೇಶಕರು (ಕಾ.ನಿ)ಗಳಿಗೆ (ವೇತನ ಶ್ರೇಣಿ ರೂ. 10800-20025) ಭೂದಾಖಲೆಗಳ ಉಪ ನಿರ್ದೇಶಕರ (ಕಾನಿ) ವೃಂದಕ್ಕೆ ಮುಂಬಡ್ತಿ 


ನೀಡಿ (ವೇತನ ಶ್ರೇಣಿ ರೂ. 14050-25050) ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಾಗೂ ಆಡಳಿತ 
ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
































ಕ್ರಮ 
ಹೆಸರು ಪದೋನ್ನತಿಗೊಳಿಸಿ ನೇಮಿಸಿರುವ ಸ್ಥಳ 
ತ್‌ ಛ 
ಸಂಖ್ಯೆ 
1 ಶ್ರೀ ಆರ್‌. ನಿರಂಜನ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ (ಖಾಲಿ ಹುದ್ದೆಗೆ) 
2 ಶ್ರೀ ಬಿ. ರಾಮಾಂಜನೇಯ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ (ಖಾಲಿ ಹುದ್ದೆಗೆ) 
3 ಶ್ರೀ ಬಿ. ರಾಜಣ್ಣ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ (ಖಾಲಿ ಹುದ್ದೆಗೆ) 
4 ಶ್ರೀಮತಿ ಪಿ. ಎಸ್‌. ಕುಸುಮಲತ | ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಹಾಸನ (ಖಾಲಿ ಹುದ್ದೆಗೆ) 
5 ಶ್ರೀಮತಿ ಕೆ. ರಮ್ಯ ಉಪ ಪ್ರಾಚಾರ್ಯರು, ಭೂಮಾಪನ ತರಬೇತಿ ಸಂಸ್ಥೆ, ಮೈಸೂರು (ಖಾಲಿ ಹುದ್ದೆಗೆ) 





ಈ ಮೇಲಿನ ಅಧಿಕಾರಿಗಳು ಸ್ಥಳನಿಯುಕ್ತಿಗೊ೦ಡಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ ಬಿಡುಗಡೆಗೊಳಿಸುವಂತೆ 
ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ಭೂದಾಖಲೆಗಳ 
ಉಪನಿರ್ದೇಶಕರುಗಳು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ೪೧೭ 





ಭಾಗ-2 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ವಿ. ಎಸ್‌. ಶಿವರುದ್ರಯ್ಯ, 
ಭೂದಾಖಲೆಗಳ ಉಪ ನಿರ್ದೇಶಕರು (ಹಾಲಿ ಸ್ಥಳ ನಿರೀಕ್ಷಣೆಯಲ್ಲಿರುವ) ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಚೇರಿ, ಕಾರವಾರ ಇಲ್ಲಿನ ಖಾಲಿ ಹುದ್ದೆಗೆ (ಬಡ್ಡಿಯಿಂದ ತೆರವಾಗಿರುವ ಹುದ್ದೆಗೆ) ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಸದರಿ ಅಧಿಕಾರಿಯವರು ಸ್ಥಳನಿಯುಕ್ತಿಗೊಂಡಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ ಬಿಡುಗಡೆಗೊಳಿಸುವಂತೆ ಆಯುಕ್ತರು, 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ಭೂದಾಖಲೆಗಳ ಉಪ ನಿರ್ದೇಶಕರು ತಕ್ಷಣ 
ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಂಕರಗೌಡ ಸಿ. ದೊಡ್ಡಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪಭಾರ), 
ಪಿ.ಆರ್‌. 705 ಕಂದಾಯ ಇಲಾಖೆ (ಭೂಮಾಪನ). 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 1 ರಾಪಸಿ 2011, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2012 
ಶ್ರೀ ಟಿ. ಇ. ಮಲ್ಲಿಕಾರ್ಜುನಪ್ಪ, ಪತ್ರಪಾಲಕರು, ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 


ರೂ. 18,150-26,925/- (2012ರ ಪರಿಷ್ಕೃತ ವೇತನ ಶ್ರೇಣಿ ರೂ. 36,300-53,850/-)ರ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನಾ ಮುಂಬಡ್ತಿ ನೀಡಿ 
ಇವರನ್ನು ಮುಂದಿನ ಆದೇಶದವರೆಗೆ ಪತ್ರಾಗಾರ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಖಾಲಿಯಿರುವ ಉಪನಿರ್ದೇಶಕರ ಹುದ್ದೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೀತಾಕುಮಾರಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 706 ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವ ಈ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 089 ಅಪಸೇ 2012, ಬೆ೦ಗಳೂರು, ದಿನಾಂಕ : 26ನೇ ಏಪ್ರಿಲ್‌, 2012 
ಶ್ರೀ ಎಸ್‌. ರಮೇಶ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರ ದಿನಾಂಕ : 07-04-2011 ರಿಂದ 31-03-2012ರವರೆಗಿನ ನೇಮಕಾತಿ 
ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15)(8) ರಂತೆ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ 


ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ ಹಾಗೂ ಈ ಅವಧಿಗೆ ನಿಯಮಾನುಸಾರದ ವೇತನವನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
(ಮುಖ್ಯಸ್ಥರು, ಅರಣ್ಯ ಪಡೆ) ಇವರ ಕಛೇರಿಯಿಂದ ಬಟವಾಡೆ ಮಾಡಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಾಲಕೃಷ್ಣಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಪಿ.ಆರ್‌. 707 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 57 ಪಿಪಿಸಿ 2012, ಬೆಂಗಳೂರು, ದಿನಾಂಕ: 04ನೇ ಮೇ, 2012 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಸಿಆಸುಇ 78 ಆಸೇವ 2012 ದಿನಾಂಕ : 02-05-2012ರ ಮೇರೆಗೆ ಶ್ರೀ ಎಸ್‌. ಪಿ. ಷಡಾಕ್ಷರ ಸ್ವಾಮಿ, 


ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಜಂಟಿ ನಿರ್ದೇಶಕರು (ಆಡಳಿತ), ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು ಇವರನ್ನು ಪ್ರಧಾನ ವ್ಯವಸ್ಥಾಪಕರು 


೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ಭಾಗ-೨ 





(ಆಡಳಿತ ಮತ್ತು ಮಾನವ ಸಂಪನ್ಮೂಲ) ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ನೇಮಿಸಲು ಇಂಧನ 
ಇಲಾಖೆಯ ವಶಕ್ಕೆ ನೀಡಿದ್ದು, ಅದರಂತೆ ಶ್ರೀ ಎಸ್‌. ಪಿ. ಷಡಾಕ್ಷರ ಸ್ವಾಮಿ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಇವರನ್ನು ಪ್ರಧಾನ ವ್ಯವಸ್ಥಾಪಕರು (ಆಡಳಿತ 
ಮತ್ತು ಮಾನವ ಸಂಪನ್ಮೂಲ) ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿಯ ಖಾಲಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಮರುನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೌಸಲ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 708 ಇಂಧನ ಇಲಾಖೆ. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 284 ವಾತೆಸಿ 2010, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2012 
ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಉಪ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ವೇತನ 


ಶ್ರೇಣಿ ರೂ. 40,050-1050-45,300-1200-52,500-1350-56,550ರಲ್ಲಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರುಗಳಾಗಿ ಸ್ಥಾನಪನ್ನ ಬಡ್ತಿ ನೀಡಿ ಅವರ 
ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 








ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಅವರು 

ತ ಮುಂಬಡಿ ನೀಡಿ ಸಳನಿಯುಕಿಗೊಳಿಸಿದ ಹುದೆ 

ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ನ್‌ % ಷ್ಣ 9 
1 |ಶ್ರೀಜಿ. ವಿ. ರವಿ, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 


ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಗುಪ್ತವಾರ್ತೆ ಮತ್ತು | (ಮನವಿಗಳು)-5, ಬೆಂಗಳೂರು 
ಸಮನ್ವಯ), ಆಯುಕ್ತರ ಕಛೇರಿ, ಬೆ೦ಗಳೂರು. 





2. ಶ್ರೀ ವೈ. ಸಿ. ಶಿವಕುಮಾರ್‌, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 

ವಾಣಿಜ್ಯ ತೆರಿಗೆ ಉಪ ಆಯುಕ್ತರು ಅನ್ಯ ಸೇವೆಯ ಮೇಲೆ : ಜಂಟಿ ನಿರ್ದೇಶಕರು 
ಅನ್ಯ ಸೇವೆಯ ಮೇಲೆ : ಉಪ ನಿರ್ದೇಶಕರು (ಆಡಳಿತ) | (ಆಡಳಿತ), ವಿತ್ತೀಯ ಕಾರ್ಯನೀತಿ ಸಂಸ್ಥೆ, ಆರ್ಥಿಕ 
ವಿತ್ತೀಯ ಕಾರ್ಯನೀತಿ ಸಂಸ್ಥೆ, ಆರ್ಥಿಕ ಇಲಾಖೆ, ಬೆಂಗಳೂರು. | ಇಲಾಖೆ, ಬೆಂಗಳೂರು. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಆರ್‌. ಚಂದ್ರಶೇಖರಾರಾಧ್ಯ, 
ಪೀಠಾಧಿಕಾರಿ, 
ಪಿ.ಆರ್‌. 709 ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆಇ 97 ವಾತೆಸಿ 2012, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2012 


ಶ್ರೀ ಎಸ್‌. ಕೆ. ನಾಯ್ಕರ್‌, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಆಂತರಿಕ ಲೆಕ್ಕ ಪರಿಶೋಧನೆ ಮತ್ತು ತಪಾಸಣೆ) ಇವರನ್ನು ಆಡಳಿತಾತ್ಮಕ 
ದೃಷ್ಟಿಯಿಂದ ವರ್ಗಾಯಿಸಿ ಶ್ರಿ ಬಿ. ಎನ್‌. ಮಹೇಶ್‌, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಡಿ.ವಿ.ಒ-5), ಬೆಂಗಳೂರು ಇವರ ಸ್ಥಾನಕ್ಕೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಆರ್‌. ಚಂದ್ರಶೇಖರಾರಾಧ್ಯ, 
ಪೀಠಾಧಿಕಾರಿ, 
ಪಿ.ಆರ್‌. 710 ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ೪೧೯ 





ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಇ 17 ರೇಉನಿ 2012, ಬೆಂಗಳೂರು, ದಿನಾಂಕ: 04ನೇ ಮೇ, 2012 


ಡಾ। ರಾಮೇಗೌಡ, ಭಾಆಸೇ., ಮಾನ್ಯ ಗೃಹ ಮತ್ತು ಸಾರಿಗೆ ಸಚಿವರ ಆಪ್ತ ಕಾರ್ಯದರ್ಶಿ ಇವರನ್ನು ಸರ್ಕಾರಿ ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 275 ಎಸ್‌ಎಎಸ್‌ 2012, ದಿನಾಂಕ : 30-04-2012ರಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರಾಗಿದ್ದ ಶ್ರೀ ಜಿ. ರಾಮಚಂದ್ರ, ಭಾಆಸೇ., ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಾನದಲ್ಲಿ ನೇಮಕ ಮಾಡುವುದಕ್ಕಾಗಿ ಇವರ ಸೇವೆಯನ್ನು 
ತೋಟಗಾರಿಕೆ ಇಲಾಖೆಯ ವಶಕ್ಕೆ ನೀಡಿರುವ ಪ್ರಯುಕ್ತ ಸದರಿ ಅಧಿಕಾರಿಯನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಎನ್‌. ಚಂದ್ರಶೇಖರ್‌, 
ಪೀಠಾಧಿಕಾರಿ, 
ಪಿ.ಆರ್‌. 711 ತೋಟಗಾರಿಕೆ ಇಲಾಖೆ (ರೇಷೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 78 ಆಸೇವ 2012, ಬೆಂಗಳೂರು, ದಿನಾಂಕ : 2ನೇ ಮೇ, 2012. 


ಶ್ರೀ.ಎಸ್‌.ಪಿ. ಷಡಾಕ್ಷರ ಸ್ವಾಮಿ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಜ೦ಟಿ ನಿರ್ದೇಶಕರು, (ಆಡಳಿತ) ಆಡಳಿತ ತರಬೇತಿ ಸಂಸ್ಥೆ, 
ಮೈಸೂರು, ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿ೦ದ ಪ್ರಧಾನ ವ್ಯವಸ್ಥಾಪಕರು 
(ಆಡಳಿತ ಮತ್ತು ಮಾನವ ಸಂಪನ್ಮೂಲ) ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಇಂಧನ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 667 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 61 ಆಸೇವ 2012, ಬೆಂಗಳೂರು, ದಿನಾಂಕ : 02ನೇ ಮೇ, 2012. 


ಅಧಿಸೂಚನೆ ಸಂಖ್ಯೆ : DPAR 2 SKG 2011 ದಿನಾಂಕ: 23-09-2011ರಲ್ಲಿ ಪ್ರಕಟಿಸಲಾದ K.A.S. (Super time scale) ವೃಂದದ 
ಜೇಷ್ಠತಾಪಟ್ಟಿಯ ಆಧಾರದ ಮೇಲೆ ಹಾಗೂ ದಿನಾ೦ಕ 22-03-2012ರ ಆದೇಶ ಸಂಖ್ಯೆ : ಸಿಆಸುಇ 325 ಆಸೇಇ 2009ರಲ್ಲಿ (.ಓ.5. (Senior Super 
time scale) ವೃಂದದಲ್ಲಿ 5 ಹುದ್ದೆಗಳನ್ನು ಹೊಸದಾಗಿ ಸೃಜಿಸಿರುವ ಮೇರೆಗೆ ಕೆಳಕಂಡ K.A.S. (Super time scale) ಅಧಿಕಾರಿಗಳನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ರೂ.28275-39900 ರ ವೇತನ ಶ್ರೇಣಿಯ ಓ.ಓ.5. (Senior Super time scale) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 





ಕಮ ಅಧಿಕಾರಿಯ ಹೆಸರು ಮತು ಪಸುತ ಹುದೆ 
ಸ್‌ ಸ ೩ ಸ್ತಿ ಈ ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 





ಸಂಖ್ಯೆ ಶ್ರೀಯುತರು 
1 ನಾಗರಾಜ್‌.ಎಂ.ಓ ಅಪರ ನಿರ್ದೇಶಕರು (ಆಡಳಿತ) 
ಅಪರ ನಿರ್ದೇಶಕರು (ಆಡಳಿತ) ರೇಷ್ಮೆ ಇಲಾಖೆ. ಬಹುಮಹಡಿಗಳ ಕಟ್ಟಡ, 
ರೇಷ್ಮೆ ಇಲಾಖೆ. ಬಹುಮಹಡಿಗಳ ಕಟ್ಟಡ, ಬೆ೦ಗಳೂರು.- ಹುದ್ದೆಯನ್ನು ಓ.ಓಿ.5. (Senior 
ಬೆಂಗಳೂರು. Super time scale) ವೃಂದಕ್ಕೆ ಹುದ್ದೆಗೆ 


ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿಯೇ 
ಮುಂದುವರೆಸಿದೆ. 

















೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ಭಾಗ-೨ 




















ಟನ EE ತ ಜು ಬಡ್ಡಿ ನೀಡಿ ನೇಮಿಸಲಾದ ಹುದೆ 
ಸಂಖ್ಯೆ ಶ್ರೀಯುತರು | ಬ 
2. ಅನೀಸ್‌ ಸಿ.ರಾಜ್‌ ಎಸ್‌. ಅಪರ ಆಯುಕ್ತರು, (ಎಸ್ಟೇಟ್‌) ಬೃಹತ್‌ 
ಅಪರ ಆಯುಕ್ತರು, (ಎಸ್ಟೇಟ್‌) ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು - 
ಬೆ೦ಗಳೂರು ಮಹಾನಗರ ಪಾಲಿಕೆ, ಹುದ್ದೆಯನ್ನು K.A.S. (Senior Super time scale) 
ಬೆಂಗಳೂರು ವೃಂದಕ್ಕೆ ಹುದ್ದೆಗೆ ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ 
ಮುಂದುವರೆಸಿದೆ. 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 668 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್‌ 68 ಎಸ್‌ಪಿಎಸ್‌ 2012, ಬೆ೦ಗಳೂರು, ದಿನಾಂಕ : 27ನೇ ಏಪ್ರಿಲ್‌, 2012. 
ಸರ್ಕಾರದ ಸಮಸಂಖ್ಯೆ ಆದೇಶದಂತೆ ಶ್ರೀ ರಾಘವೇಂದ್ರ ಹೆಚ್‌. ಔರಾದ್‌ಕರ್‌, ಐಪಿಎಸ್‌ (ಕೆಎನ್‌-87), ಎಡಿಜಿಪಿ & ಸರ್ಕಾರದ 
ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪಿಸಿಎಎಸ್‌), ಬೆಂಗಳೂರು ಇವರು ಎಸ್‌ವಿಪಿಎನ್‌ಪಿಎ, ಹೈದರಾಬಾದ್‌ ಇಲ್ಲಿ 5ನೇ ಹಂತದ ಮಿಡ್‌ ಕೆರಿಯರ್‌ 
ತರಬೇತಿಯನ್ನು ದಿನಾ೦ಕ:09-4-2012 ರಿಂದ 27-4-2012 ರವರೆಗೆ ಇದರ ಭಾಗವಾಗಿ ಲಂಡನ್‌, ಯುಕೆ ದೇಶದಲ್ಲಿ ದಿನಾಂಕ: 30-4-2012 ರಿಂದ 


05-5-2012 ರವರೆಗೆ ವಿದೇಶ ತರಬೇತಿ ಮುಗಿಸಿದ ಮರು ದಿನಾಂಕದಿಂದ ಭಾರತ ಸರ್ಕಾರ ದಿನಾಂಕ: 05-12-2007 ಸಂಖ್ಯೆ : 11019/06/2001- 


AlS-lll ರ ಪತ್ರದಲ್ಲಿ ಹೊರಡಿಸಿರುವ ಸೂಚನೆಗಳಂತೆ ಇವರಿಗೆ 4 ದಿನದ ಎಕ್ಸ್‌-ಇಂಡಿಯಾ ಗಳಿಕೆ ರಜೆಯನ್ನು ಉಪಯೋಗಿಸಿಕೊಳ್ಳಲು ಮಂಜೂರಾತಿ 
ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎನ್‌. ಶ್ರೀನಿವಾಸಮೂರ್ತಿ, 
ಪಿ.ಆರ್‌. 669 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-4). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 223 ಸಅಸೇ 2011, ಬೆಂಗಳೂರು, ದಿನಾಂಕ : 2ನೇ ಮೇ, 2012. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಉಪಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ₹ 24450 - 31800 (ಪರಿಷ್ಕೃತ ವೇತನ ಶ್ರೇಣಿ 48900-63600) ಜಂಟಿ ಕಾರ್ಯದರ್ಶಿ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 





ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ 





1 ಶ್ರೀ ಜಗದೀಶ್‌ ಜೋಯಿಸ್‌ ಉಪ ಕಾರ್ಯದರ್ಶಿ, ತೋಟಗಾರಿಕೆ ಇಲಾಖೆ ಈ 
ಉಪ ಕಾರ್ಯದರ್ಶಿ, ತೋಟಗಾರಿಕೆ ಇಲಾಖೆ | ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ ಹುದ್ದೆಗೆ 
ಉನ್ನತೀಕರಿಸಿ ಸದರಿ ಹುದ್ದೆಗೆ ನೇಮಿಸಿ 
ತೋಟಗಾರಿಕೆ ಇಲಾಖೆಯಲ್ಲಿಯೇ 
ಮುಂದುವರೆಸಲಾಗಿದೆ. 

















ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ 


೪೨೧ 


























ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಎ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 
2 ಶ್ರೀಮತಿ ಹೆಚ್‌.ಕೆ.ಅನಸೂಯ ಆಂತರಿಕ ಆರ್ಥಿಕ ಸಲಹೆಗಾರರು ಮತ್ತು 
ಆಂತರಿಕ ಆರ್ಥಿಕ ಸಲಹೆಗಾರರು ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ | ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ | ಈ ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ 
ಹುದ್ದೆಗೆ ಉನ್ನತೀಕರಿಸಿ ಸದರಿ ಹುದ್ದೆಗೆ ನೇಮಿಸಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯಲ್ಲಿಯೇ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಆರ್‌. ವಿಜಯಾನಂದ ಶರ್ಮ, 
Po ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 10 ಸೇಉನ್ಯಾ 2012(1), ಬೆಂಗಳೂರು, ದಿನಾಂಕ : 02ನೇ ಮೇ, 2012. 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : 
ಆದೇಶಿಸಿರುವಂತೆ ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಲಾಗಿದೆ. 





ಕ್ರಮ 


ಸಂಖ್ಯೆ 


ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ 
ಕಾರ್ಯ ನಿರ್ವಹಿಸುತ್ತಿರುವ ನ್ಯಾಯಾಲಯ 


ಸ್ಥಳ ನಿಯುಕ್ತಿಗೊಳಿಸಲಾದ ನ್ಯಾಯಾಲಯ ಮತ್ತು 
ಪದನಾಮ 





1 


ಶ್ರೀ ಆರ್‌.ಎಂ. ಶೆಟ್ಟರ್‌, 
ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು, ದಕ್ಷಿಣ ಕನ್ನಡ, ಮ೦ಗಳೂರು. 


ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, 
ದಕ್ಷಿಣ ಕನ್ನಡ, ಮಂಗಳೂರು 

(ಶ್ರೀ ಪಿ.ಎನ್‌.ದೇಸಾಯಿ ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ). 





ಶ್ರೀ ಚಂದ್ರಮಲ್ಲೇಗೌಡ, 
(ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು, ಮೈಸೂರು. 


ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, 
ದಾವಣಗೆರೆ (ಶ್ರೀಮತಿ ಶ್ರೀದೇವಿ ಎಸ್‌.ಅಂಗಡಿ 
ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ). 





ಶ್ರೀಮತಿ ಶ್ರೀದೇವಿ ಎಸ್‌.ಅಂಗಡಿ, 
ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, 
ದಾವಣಗೆರೆ. 


ನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
(ಶ್ರೀಮತಿ ಪಿ.ಎಂ.ಹಿರೇಮಠ ರವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ). 





ಶ್ರೀಮತಿ ಪ್ರಭಾವತಿ ಎಂ. ಹಿರೇಮಠ, 

ನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು ನಗರ 
ಬೆಂಗಳೂರು 


ನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
(ಶ್ರೀ ಚನ್ನಬಸಪ್ಪ ಮರಗೂರ್‌ ರವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ). 











ಶ್ರೀ ಬಿ.ವಿ.ಪ್ರಕಾಶ್‌, 

ಜಿಲ್ಲಾ ನ್ಯಾಯಾಧೀಶರು, (೦೦೫) ಅಪರ 
ರಿಜಿಸ್ಟಾರ್‌, ಕರ್ನಾಟಕ ಲೋಕಾಯುಕ್ತ, 
ಎಂ.ಎಸ್‌.ಬಿಲ್ಲಿಂಗ್‌, (ಎಆರ್‌ಇ-1) ಬೆಂಗಳೂರು 





ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, 
ಬಿಜಾಪುರ (ಶ್ರೀ ಜಗದೀಶ್‌ ಎಸ್‌.ಚಿಕ್ಕಣ್ಣವರ್‌ 
ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ). 








ಜಿಒಬಿ(0(4)(0 ದಿನಾಂಕ: 21-04-2012 ರಲ್ಲಿ ವರ್ಗಾವಣೆ ಮಾಡಿ 





























೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ಭಾಗ-೨ 
ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ ಸ್ಥಳ ನಿಯುಕ್ತಿಗೊಳಿಸಲಾದ ನ್ಯಾಯಾಲಯ ಮತ್ತು 
ಸಂಖ್ಯೆ ಕಾರ್ಯ ನಿರ್ವಹಿಸುತ್ತಿರುವ ನ್ಯಾಯಾಲಯ ಪದನಾಮ 
6 ಶ್ರೀ ಚನ್ನಬಸಪ್ಪ ಮರಗೂರ್‌ ನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ನೇ ಅಪರ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು ನಗರ, 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು ಬೆಂಗಳೂರು (ಶ್ರೀಮತಿ ಮಂಜುಳ ರವರ 
ನಗರ, ಬೆ೦ಗಳೂರು ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ). 
7 ಶ್ರೀಮತಿ ಮಂಜುಳ, Viನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ನೇ ಅಪರ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು (ಶ್ರೀ ಶಿವಣ್ಣ ರವರ ವರ್ಗಾವಣೆಯಿಂದ ತೆರವಾದ 
ನಗರ, ಬೆಂಗಳೂರು ಹುದ್ದೆ). 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 671 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 10 ಸೇಉನ್ಯಾ 2012(2), ಬೆಂಗಳೂರು, ದಿನಾಂಕ : 02ನೇ ಮೇ, 2012. 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : 


ಜಿಒಬಿ(0(4)(1/2012 ದಿನಾಂಕ: 21-04-2012 ರಲ್ಲಿ ವರ್ಗಾವಣೆ ಮಾಡಿ 


ಆದೇಶಿಸಿರುವಂತೆ ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ನೇಮಿಸಲು ಅವರ 
ಸೇವೆಯನ್ನು ಕಾರ್ಮಿಕ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 





ಕ್ರಮ 


ಸಂಖ್ಯೆ 


ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ 
ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ಸ್ಥಳ ನಿಯುಕ್ತಿಗೊಳಿಸಲಾದ ಸ್ಥಳ ಮತ್ತು ಪದನಾಮ 





1 


ಶ್ರೀ ಎಂ.ಎಸ್‌.ಬಾಲಕೃಷ್ಣ, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಬೆಳಗಾಂ. 


ಅಧ್ಯಕ್ಷಾಧಿಕಾರಿ, ಕೈಗಾರಿಕಾ ನ್ಯಾಯ ಮಂಡಳಿ, 
ಬೆಂಗಳೂರು (ಖಾಲಿ ಹುದ್ದೆ). 





ಶ್ರೀ ಎಂ.ಎಸ್‌.ಬಿಲ್ಕಿ, 
ಪ್ರಧಾನ ಜಿಲ್ಲಾ ಮತ್ತು 


pr) 


ಸತ್ರ ನ್ಯಾಯಾಧೀಶರು, 
ಗುಲ್ಬರ್ಗಾ. 


ಅಧ್ಯಕ್ಷಾ ನಕಾರಿ, ಕಾರ್ಮಿಕ ನ್ನಾಯಾಲಯ ಹುಬ್ಬಳ್ಳಿ 
ಎ ಠಿ ಬಳ 


(ಶ್ರೀ ಕೆ.ನಿಂಗೇಗೌಡರವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ). 











ಶ್ರೀ ಜೆ.ಎಸ್‌. ಚಿಕ್ಕಣ್ಣನವರ್‌, 
ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, 
ಬಿಜಾಪುರ. 





ಅಧ್ಯಕ್ಷಾಧಿಕಾರಿ, ॥ ನೇ ಅಪರ ಕಾರ್ಮಿಕ 
ನ್ಯಾಯಾಲಯ, ಬೆ೦ಗಳೂರು (ಶ್ರೀಮತಿ ಖಾಜಿ 
ಜಯಾಬುನ್ನೀಸಾ ಎಂ. ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ). 








ಪಿ.ಆರ್‌. 672 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ ೪೨೩ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 10 ಸೇಉನ್ಯಾ 2012(4), ಬೆಂಗಳೂರು, ದಿನಾಂಕ : 02ನೇ ಮೇ, 2012. 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಒಬಿ()(4)(1)/2012 ದಿನಾಂಕ: 21-04-2012 ರಲ್ಲಿ ವರ್ಗಾವಣೆ ಮಾಡಿ 
ಆದೇಶಿಸಿರುವಂತೆ ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ನೇಮಿಸಲು ಅವರ 
ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 




















ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ 
ಣೆ ಸ್ಥಳ ನಿಯುಕಿಗೊಳಿಸಲಾದ ಸ್ಥಳ ಮತ್ತು ಪದನಾಮ 
ಸಂಖ್ಯೆ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ ಇ ವ ಕ್‌ ನೆ 
1 ಶ್ರೀ ಬಿ.ಎಸ್‌.ಸಪ್ಪಣ್ಣನವರ್‌, ಕರ್ನಾಟಕ ಮೇಲ್ಮನವಿ ಪ್ರಾಧಿಕರಣ, ಬೆ೦ಗಳೂರು 
| ನೇ ಅಡಿಷನಲ್‌ ಜಿಲ್ಲಾ ಮತ್ತು ಸತ್ರ (ಶ್ರೀ ಜೆ.ಎಸ್‌.ಸೋಮಶೇಖರರವರ 
ನ್ಯಾಯಾಧೀಶರು, ಗುಲ್ಬರ್ಗಾ. ವರ್ಗಾವಣೆಯಿಂದ ತೆರವಾದ ಹುದ್ದೆ). 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಆರ್‌. ವಿಜಯಾನಂದ ಶರ್ಮ, 
ಪಿ.ಆರ್‌. 673 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 269 SAS 2012, BANGALORE, DATED: 30th April, 2012 


Dr Rajkumar Khatri, IAS, Secretary to Government, Infrastructure Development Department is placed in additional charge 
of the post of Secretary to Government, Commerce and Industries Department (Mines, SSI & Textiles) untill further orders vice Sri 
G.V.Kongawad, IAS retiring from service on superannuation on 30-4-2012 (afternoon). 

Since Dr Rajkumar Khatri, IAS is on foreign tour, Sri K.Jothiramalingam, IAS, Additional Chief Secretary to Government, 
Commerce and Industries Department shall take over the charge of the post of Secretary to Government, Commerce and Industries 
Department (Mines, SSl & Textiles) from Sri G.V.Kongawad, IAS till Dr Rajkumar Khatri, IAS returns from foreign tour. 


By Order and in the name of the Governor of Karnataka, 


U.H.NARAYANASWAMY, 
Under Secretary to Government, 
DP & AR (Services-l). 


P.R. 674 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಾರಿಇ 223 ಸಾಇಸೇ 2011 (ಭಾಗ), ಬೆಂಗಳೂರು, ದಿನಾಂಕ 10ನೇ ಮೇ 2012 


ಸಾರಿಗೆ ಇಲಾಖೆಯಲ್ಲಿ ಸ್ಥಳ ನಿರೀಕ್ಷಣೆಯಲ್ಲಿದ್ದ ಈ ಕೆಳಕ೦ಡ ಅಧಿಕಾರಿ/ನೌಕರರಿಗೆ ಅವರುಗಳ ಹೆಸರುಗಳ ಮುಂದೆ ಕಾಣಿಸಿರುವ ಅವಧಿಗೆ 


ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌) ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿಯನ್ನು ಮಂಜೂರು ಮಾಡಿ 
ಆದೇಶಿಸಲಾಗಿದೆ. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು :- ಶ್ರೀಯುತರಾದ 








ಕ್ರಮ ಕಡ್ಡಾಯ ನಿರೀಕ್ಷಣಾ ಅವಧಿಯನ್ನು 
ತ ಅಧಿಕಾರಿ/ನೌಕರರ ಹೆಸರು 5 
ಸಂಖ್ಯೆ ಮಂಜೂರು ಮಾಡಿದ ಅವಧಿ 

1 ಟಿ.ಎಸ್‌. ನಿಂಗಣ್ಣನವರ್‌ 28-09-2011 ರ೦ದ 03-12-2011 














2 ಶಿವರಾಜ್‌ ಬಿ. ಪಾಟೀಲ್‌ 17-10-2011 ರಿ೦ದ 03-12-2011 








೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೪, ೨೦೧೨ 


ಭಾಗ-೨ 





ಹಿರಿಯ ಮೋಟಾರು ವಾಹನ ನಿರೀಕ್ಷಕರು :- ಶ್ರೀಯುತರಾದ 














ಕ್ರಮ ಕಡ್ಡಾಯ ನಿರೀಕ್ಷಣಾ ಅವಧಿಯನ್ನು 

Fi ಅಧಿಕಾರಿ/ನೌಕರರ ಹೆಸರು 

ಸಂಖ್ಯೆ ಮಂಜೂರು ಮಾಡಿದ ಅವಧಿ 
1 ಹೆಚ್‌. ಫಜಲುಲ್ಲಾ 26-09-2011 ರಿಂದ 03-12-2011 
2 ಅಜೀಜುಲ್ಲ 26-09-2011 ರಿಂದ 03-12-2011 
3 ಅಪ್ಪಯ್ಯ ನಲವತ್ತವಾಡ್‌ ಮಠ್‌ 12-10-2011 ರಿಂದ 03-12-2011 





4 | ಎನ್‌. ಕರಿಯಪ್ಪ 


29-09-2011 ರಿಂದ 03-12-2011 





5 | ಎನ್‌.ಜಿ. ಹಿತ್ತಲಮಕ್ಕಿ 


03-10-2011 ರಿಂದ 03-12-2011 





6 ಶಿವಾನಂದ ಮಗದುಮ್‌ 


03-10-2011 ರಿಂದ 03-12-2011 





7 ಯಲ್ಲಪ್ಪ ಪಡಸಾಲಿ 


eel 


03-10-2011 ರಿಂದ 03-12-2011 





ಮೋಟಾರು ವಾಹನ ನಿರೀಕ್ಷಕರು :- ಶ್ರೀಯುತರಾದ 











ಕಮ ಕಡ್ಡಾಯ ನಿರೀಕ್ಷಣಾ ಅವಧಿಯನ್ನು 
ತ್‌ ಅಧಿಕಾರಿ/ನೌಕರರ ಹೆಸರು 
ಸಂಖ್ಯೆ ಮಂಜೂರು ಮಾಡಿದ ಅವಧಿ 
1 ದಿಲೀಪ್‌ ಜಿ. ಮಹೇಂದಕರ್‌ 10-10-2011 ರಿ೦ದ 03-12-2011 
2 ಪ್ರದೀಪ್‌ ಎಂ. ಹಡಗಲಿ 07-10-2011 ರಿಂದ 03-12-2011 





3 ರಾಜಕುಮಾರ್‌ 


26-09-2011 ರಿಂದ 03-12-2011 





4 ಟಿ.ಎಲ್‌. ನಾರಾಯಣಸ್ವಾಮಿ ನಾಯಕ್‌ 


04-10-2011 ರಿಂದ 03-12-2011 





5 ಬಿ.ಪಿ. ಕೃಷ್ಣೇಗೌಡ 


12-10-2011 ರಿಂದ 03-12-2011 





6 ಎಂ. ಶಿವಪ್ರಸಾದ್‌ 


29-09-2011 ರಿಂದ 03-12-2011 











7 ಆರ್‌.ಎ. ಕಿತ್ತೂರ್‌ 





10-11-2011 ರಿಂದ 03-12-2011 





ವಾಹನ ಚಾಲಕರು :- ಶ್ರೀಯುತರಾದ 





ಅಧಿಕಾರಿ/ನೌಕರರ ಹೆಸರು 


ಕಡ್ಡಾಯ ನಿರೀಕ್ಷಣಾ ಅವಧಿಯನ್ನು 
ಮಂಜೂರು ಮಾಡಿದ ಅವಧಿ 





1 ಮನೋಹರ್‌ ಕುಮಾರ್‌ 


07-10-2011 ರಿಂದ 24-12-2011 





2 ಆಂಜನೇಯಲು 


03-10-2011 ರಿಂದ 03-12-2011 





3 ಎನ್‌. ಕೃಷ್ಣಮೂರ್ತಿ 











03-10-2011 ರಿಂದ 03-12-2011 





ಪಿ.ಆರ್‌. 717 


ರಾಮಚಂದ್ರ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಾರಿಗೆ ಇಲಾಖೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 








